ಕರ್ನಾಟಕ ವಿಧಾನ ಪರಿಷತು 


ಚುಕ್ಕೆ ಗುರುತಿಲ್ಲದ ಪಶ್ನೆ ಸಂಖ್ಯೆ 
ಮಾನ್ಯ ಸದಸ ಸರ ಹೆಸರು 
ಉತ್ತರಿಸಬೇಕಾದ ದಿನಾಂಕ 


pe 


29 
ಶ್ರೀ ಪಿ.ಆರ್‌ ರಮೇಶ್‌ (ನಾಮ ನಿರ್ದೇಶನ ಹೊಂದಿದವರು) 
29.01.2021 


ಕುರಿತು ವಾರ್ಷಿಕವಾರು . 3d party 
ಅಥವಾ ಸರ್ಕಾರೇತರ ಸ್ತಯಂ ಸೇವಾ 
ಸಂಸ್ಥೆಯ ವತಿಯಿಂದ ಅಧ್ಯಯನ/ ತಪಾಸ 
ನಡೆಸುವ ಕಾರ್ಯಕ್ರಮಗಳ 
ರೂಪಿಸಲ್ಲಟ್ಟಿವಿಯೇ; (ವಿವರ ನೀಡುವುದು) 


ಉತ್ತರಿಸುವವರು ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ 
ವಿಕಲಚೇತನರ ಮತ್ತು ಜರಿಯ "ನಾಗರಿಕರ ಸಬಲೀಕರಣ 
ಇಲಾಖೆ ಸಚಿವರು 
ಕಸಂ. ಪ್ರಕ್ನ ಉತ್ತರ 
೮) | ರಾಜ್ಯದ್ನಿರುವ ನರದ ನಕಾರ ಮತ್ತು | ರಾಜ್ಯದಲ್ಲಿರುವ ಪೋಷಕರ ಮತ್ತು ಹರಿಯ ನಾಗರಿಕರ ಘಾಲಿ 
ತಂದ ತಾಯಿಯವರ ' ಪಾಲನೆ-ಪೋಷ ಪೋಷಣೆ ಮತ್ತು ರಕಣಾ ಕಾಯೆ-2007ರ ಅನಯ 
ಮತ್ತು ಕಲ್ಯಾಣ ಅಧಿನಿಯಮ ೧0016 ವೃದ್ದಾಶಮಗಳ ನಿರ್ವಹಣೆಗೆ ರಾಜ ಸರ್ಕಾರದಿಂದ 2013-14ನೇ 
ಅನ್ನ್ವಯ-  ವೃದ್ಧಾಶ್ರಮಗಳ ನಿರ್ವಹಣೆಗೆ ಎನ $ 
ಯಾವುದಾದರೂ ಕಾರ್ಯ ಯೋಜನೆ ಸಾಲಿನಲ್ಲಿ ಆದೇಶ ಸಂಖ್ಯೆ: ಮಮಇ/264/ಪಿಹೆಚ್‌ಪಿ/2013, 
ರೂಪಿಸಲಾಗಿದೆಯೇ; (ಸಂಪೂರ್ಣ ವಿವರ ನಾಂಕ:28-08-2013ರಲ್ಲಿ ಮಾರ್ಗಸೂಚಿಯನ್ನು ರೂಪಿಸಿ 
ನೀಡುವುದು) ಜಾರಿಗೊಳಿಸಲಾಗಿರುತ್ತದೆ. 
* ಪ್ರಸ್ತುತ ಈ ಮೇಲಿನ ಮಾರ್ಗಸೂಚಿಯನುಸಾರ ವೃದ್ಧಾಶ್ರಮಗಳನ್ನು 
ನಿರ್ವಹಿಸಲಾಗುತ್ತಿದೆ. (ವಿವರವನ್ನು ಅನುಬಂಧ-1ರಲ್ಲಿ ಲಗತ್ತಿಸಿದೆ) . 
ಆ) | ರಾಜ್ಯದಲ್ಲಿರುವ ವೈದ್ಧಾತ್ರಮಗಳ ಸಾಖ್ಯ್‌ ಎಷ್ಟು ರಾಜ್ಯದಲ್ಲಿ” ಬಟ್ಟು" 777 ಪೃದ್ಧಾತ್ರಮಗಳನ್ನು ನಡಸರಾಗುತ್ತಡ 
ಖಾಸಗಿ, ಸರ್ಕಾರಿ ಮತ್ತು ಸರ್ಕಾರ ಇವುಗಳಲ್ಲಿ 194 ಖಾಸಗಿ ವೃದ್ಧಾಶ್ರಮಗಳು, ರಾಜ್ಯ ಸರ್ಕರದ 
ಅನುದಾನಿತ ವ್ಯದ್ಧಾಶ್ರಮಗಳ ಸಂಖ್ಯೆ ಎಷ್ಟು; | ಅನುದಾನದಡಿ ಸ್ವಯಂ ಸೇವಾ ಸಂಸ್ಥೆಗಳ ಮುಖಾಂತರ ಜಿಲ್ಲೆಗಳಲ್ಲಿ 
(ಜಿಲ್ಲಾವಾರು ವವರ ನ ನೀಡುವುದು) , 30 ವೃದ್ಧಾಶ್ರಮಗಳು ಮತ್ತು ಉಪ ವಿಭಾಗಗಳಲ್ಲಿ 08 ವೃದ್ಧಾಶ್ರಮಗಳು 
ಹಾಗೂ ಕೇಂದ್ರ ಸರ್ಕಾರದ ಅನುದಾನದಡಿ 45 ವೃದ್ಯಾಶಮಗಳು 
ಇರುತ್ತವೆ. (ಜಿಲ್ಲಾವಾರು ವಿವರವನ್ನು ಅನುಬಂಧ-2ರಲ್ಲಿ ಲಗತಿಸಿದೆ 
ಇ) |ಸದರಿ' ವೈದ್ಧಾಕ್ತ ಮಗ್ಗ ಆಸರ ಸತಗ 


* ಸದರಿ ವೃದ್ಧಾಶ್ರಮಗಳ ಅಸಲಿ ಸ್ಥಿತಿಗತಿಗಳ ಕುರಿತು ವಾರ್ಷಿಕವಾರು 


3% party ಅಥವಾ ಸರ್ಕಾರೇತರ ಸ್ಫಯಂ ಸಂಸ್ಥೆಯ 
ವತಿಯಿಂದ ಅಧ್ಯಯನ/ ತಪಾಸಣೆ ನಡೆಸಿರುವುದಿಲ್ಲ. ಆದರೆ ಜಿಲ್ಲಾ 
ಅಂಗವಿಕಲರ ಹಾಗೂ ಹಿರಿಯ ನಾಗರಿಕರ ಕಲ್ಯಾಣಾಧಿಕಾರಿಗಳು, 
ಆಗಾಗ್ಗೆ ವ್ಯದ್ದಾಶ್ರಮಗಳಿಗೆ ಭೇಟಿ ನೀಡಿ ವೃದ್ಧಾಶ್ರಮಗಳ 
ನಿರ್ವಹಣೆ ಬಗ್ಗೆ ತಪಾಸಣೆ ನಡೆಸಿ ಸಲಹೆ/ ಮಾರ್ಗದರ್ಶನವನ್ನು 
ನೀಡುತ್ತಿದ್ದಾರೆ. 


* ಪೋಷಕರ ಮತ್ತು. ಹಿರಿಯ ನಾಗರಿಕರ ಪಾಲನೆ-ಪೋಷಣೆ ಮತ್ತು 
ರಕ್ಷಣಾ ಕಾಯ್ದೆ-2007ರ ಅನ್ವಯ ಜಿಲ್ಲಾ ಮಟ್ಟದಲ್ಲಿ ಸ್ವಯಂ 


ಸೇವಾ ಸಂಸ್ಥೆಗಳ ಪ್ರತಿನಿಧಿಗಳನ್ನು ಸದಸ್ಯರನ್ನಾಗಿಸಿ 
ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ರಚಿತವಾಗಿರುವ ಸಮಿತಿಯಲ್ಲಿ 
ಆಯಾ ಜಿಲ್ಲೆಗಳ ವೃದ್ಧಾಶ್ರಮಗಳ ನಿರ್ವಹಣೆ ಮತ್ತು 


ಸುಧಾರಣೆಯ ಬಗ್ಗೆ ಚರ್ಚಿಸಿ ತಮಕಿ ಕೈಗೊಳ್ಳಲಾಗುತ್ತಿದೆ. 


€ ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ. 
ಇಲಾಖೆಯ ಅಧಿಕಾರಿಗಳ ತಂಡವು ಪ್ರತಿ ವರ್ಷ ರಾಜ್ಯಕ್ಕೆ ಭೇಟಿ 
ನೀಡಿ ಹಿರಿಯ ನಾಗರಿಕರ ಸಮಗ್ರ ಕಾರ್ಯಕ್ರಮ (POP) 
ಯಡಿಯಲ್ಲಿನ ವೃದ್ಧಾಶ್ರಮಗಳ ನಿರ್ವಹಣೆಯ ಬಗ್ಗೆ ತಪಾಸಣೆ 
ನಡೆಸಿ ಸಲಹೆ! ಮಾರ್ಗದರ್ಶನವನ್ನು ಸಹ ನೀಡುತ್ತಿದ್ದಾರೆ. 


ಈ) 


ಹಿರಿಯ ನಾಗರಿಕರ ಮತ್ತು ತಂದೆ 
ತಾಯಿಯವರ ಪಾಲನೆ-ಖೋಷಣೆ ಮತ್ತು 
ಕಲ್ಯಾಣ ಅಧಿನಿಯಮ 2007ರ ಅನುಚ್ಛೇದ 
19ರ ಅನ್ವಯ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ 
ವೃದ್ಧಾಶ್ರಮಗಳನ್ನು : ಸ್ಥಾಪಿಸಲಾಗಿದೆಯೇ; 
ಇಲ್ಲದಿದ್ದಲ್ಲಿ, ಕಾರಣಗಳೇನು? (ವಿವರ 
ನೀಡುವುದು) 


ನಕಹ ನಾಗರಕರ'ಮತ್ತು ತಂಡ ತಾಯಿಯವರ ಪಾಲನೆ-ಪೋಷಣೆ | 
ಮತ್ತು ಕಲ್ಯಾಣ ಅಧಿನಿಯಮ 2007ರ ಅನ್ವಯ ರಾಜ್ಯ! ಕೇಂದ್ರ 
ಸರ್ಕಾರದ ಅನುದಾನದಡಿ ಸ್ವಯಂ ಸೇವಾ ಸಂಸ್ಥೆಗಳ ಮುಖಾಂತರ 
ಎಲ್ಲಾ ಜಿಲ್ಲೆಗಳಲ್ಲಿ ವೃದ್ಧಾಶ್ರಮಗಳನ್ನು ಸ್ಥಾಪಿಸಲಾಗಿದೆ. 


ಸಂಖ್ಯೆ: ಮಮ 21 ಪಿಹೆಚ್‌ಪಿ 2021 


ಗ್‌ 
pO ¥ 
(ಶಶಿಕೆಲಾ”ಅ. ಜೊಲ್ಲೆ) 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಹಾಗೂ 
ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ 
ಇಲಾಖೆ ಸಚಿವರು 


ಅನುಬಂಧ-1 
ರಾಜ್ಯ ಅನುದಾನಿತ ವೃದ್ಧಾಶ್ರಮಗಳ ಮಾಹಿತಿ 


ಕ್ತ ಜಿಲ್ಲೆಯ ಷಾ ವೃದ್ಧಾಶ್ರಮ ನಡೆಸುತ್ತಿರುವ ಸಂಸ್ಥೆಯ ಹೆಸರು (ಜಿಲ್ಲಾ ವಲಯದಡಿ) 
1 ಬೆಂಗಳೂರು ನಗರ 1 | ತುಂಗಭದ್ರ ವಿದ್ಯಾ ಸಂಸ್ಥೆ (ರಿ) ನಂ 113, 2ನೇ ಘ್‌ 2ನೇ ಹಂತ ಮಹಾಲಕ್ಷಿ ಕ್ಲಿಪುರಂ, ಬೆಂಗಳೂರು-!7 
21 ಚೆಶ್ಕೈರ್‌ ನವ್‌ ನಡಾ (ರಿ), ನೆಂ. 408. 'ಇಸಿಸಿ ರೋಡ್‌, ವಿಮಾನನಿಲ್ದಾಣ ಕಸ್ತೆ ಮಣಿಪಾಲ ಆಸುತ್ರೆ 

ಎದುರು ಬೆಂಗಳೂರು-17 

p ಬಳ್ಳಾರ ಎಡಹಾಹ ಶ್ರ ಸಷ್ಮಶಾಗನ್ನರ ನದಾಪ. ರಾವನ, ಘರ 
ಬೊಮ್ಮನಹಳ್ಳಿ, ಬಳ್ಳಾರಿ 

3 ಜೆಳಗಾವಿ ಡಾ॥ ಬಿ.ಆರ್‌ ಅಂಬೇಡ್ಕರ್‌ ಹೆರಿಜನೆ ಸೊಸೈಟಿ ಮುಚ್ಚಂಡಿ-590010, ಬೆಳೆಗಾಂ 

4 ಬೀದರ್‌ ರಮಬಾಯಿ ಅಂಬೇಡ್ಕರ್‌ ಮಹಿಳಾ ಮಂಡಳ್‌`ಜೌರಾದ್‌ .ಜಿ. ಪೀದೆರ್‌ 

5 ಬಾಗಲಕೋಟೆ ಶೀ ಕನಕದಾಸ ಗ್ರಾಮೀಣ `ಆಭಿವೃದ್ಧೆ ಸಂಸ್ಥೆ (ರ). ವೃದ್ಧಾಶ್ರಮ, ಬಳಿಗೆ ಬಾಗಲಕೋಟಿ 

6 ವಿಜಯಪುರ ಶ್ರೀ ಸಿದ್ದೇಶ್ವರ ವಿದ್ಯಾಪೀಠ, (5) ಧಾ ಸನುಷಾನಣ್ಯ ನಗರ, ಬಸೆವನೆ`ಬಾಗೇವಾಡಿ ರೋಡ್‌, 
ಬಿಜಾಪುರ " 

7 ಚಿಕ್ಕಬಳ್ಳಾಪುರ ಚೈತನ್ಯ ವೃದ್ಧಾಶ್ರಮ, ನಂದಾದೀಪ ಅಂಗವಿಕಲರ ಶಿಕ್ಷಣ ಮತ್ತು ಪುನಃ ಶ್ಲೇತನ ಸಂಸ್ಥೆ : ಕೈವಾರ, ಚಿಂತಾಮಣಿ 
ಈಾ॥ ಚಿಕ್ಕಬಳ್ಳಾಪುರ 

Fi ಚಿಕ್ಕಮೆಗಳೊರು ಕನಾ ಅಂಡ್‌ ಇನ್ನರ್‌ ವ್ಲೀಲ್‌' ಬಸ್ಟ ಜೀವನಸೆಂಧ್ಯಾ ವೃದ್ಧಾಕ್ರಮೆ `ಕದಿಮಿದ್ರಿ `` ಮುಕ್ತಿಹ್‌' ಅಂಜಿ, 
ಚಿಕ್ಕಮಗಳೂರು 

5 ಷತದುರ್ಗ ರ್ರಿ ಕ್ಸ್‌ ಮನಸಾ ಮಂಡ್‌ ಚತ್ರದುರ್ಗ | 

10 ಧಾರವಾಡ ಶ್ರೀ ಮೈತ್ರಿ ಮೆಹಿಳಾ ಮಂಡಳ ವೃದ್ಧಾಶ್ರಮ, (೦), ಎಸ್‌.ಜಿ. ಜಿಗಳೊರೆ ಬಿಲ್ಲೆಂಗ್‌, ಬಂಕಾಪುರ ಚೌಕ್‌, ಪ.ಪ 
ರೋಡ್‌. ಹುಬ್ಬಳ್ಳಿ ಅಂಡ್‌ ಬಿದ್ದಾಳ ಕಾಸ್‌. ಶಕ್ತಿನಗರ, ಹುಬ್ಬಳ್ಳಿ 

[7 ಗೆದಗೆ ಜಿ.ಎಫ್‌ ಉಪನಾಳ ಪ್ರತಿಷ್ಠನ ನರ ಶಾಖೆ: ಪಪ್‌ 'ಶಾಂತಿಧಾಮೆ`ವೈದ್ಧಾತ್ರಮ, `ಮುಕ್ತಿಮಂದಿಕ 
ರೋಜ್‌ ಲಕ್ಷಿ ನಶ್ನರ 

12 ಗುಲ್ಬರ್ಗಾ ಮಹಾದೇವಿ ತಾಯಿ ಮಹಿಳಾ ವಿದ್ಯಾವರ್ಧಕೆ ಸಂಘ, ಕಲಬುರಗಿ 

13 ಹಾಸನ ಚೈತನ್ಯ ಮಂದಿರ ವೃದ್ಧಾಶ್ರಮ, ಗವೇನ ಹಳ್ಳಿ ಹಾಸನ ತಾ 

74 ಹಾವೇಕೆ ಶ್ರೀಶ ಷ್‌ ಗುತ್ತೊರು ನಾನ್ನ; ಹರಿಹರೆ, `ದಾವಣೆಗರೆ`ಜಿಲ್ಲೆ ಇವರ 'ವತಿಯಿಂದ 
ನಾಗೇಂದ್ರ ಮಟ್ಟಿ ರೈಲ್ವೆ ಸ್ಪೇಷನ್‌ ಹತ್ತಿರ, ಹಾವೇರಿ. 

5 ಸೋಲಾರ ದಿವ್ಯಜ್ಯೋತಿ ಎಜುಕೇಷನ್‌ ಅಂಡ್‌ `ಕ್ಸ್‌ರಲ್‌ ಸೊಸೈಟಿ ಈ), ಅರಿಶಿನಪಂಟೆ. ಮಾಣಿಗಾನ ಹಳ್ಳಿ "ಅಂಚೆ 
ಶ್ರೀನಿವಾಸಪುರ ತಾ॥ ಕೋಲಾರ 

7 ವದ್ಯಾನಂದ'ಸರಕುಲ ವೃದ್ಧಾತ್ರಮ, ಶಿಕ್ಷ ವಶ್ಯ ಮಂಡಲ ನಾರ ಸಷ 

17 ಮಂಡ್ಯ ಸೌವಾಕಿರಣ ಚಾರಿಟಬಲ್‌ ಟ್ರಸ್ಟ್‌ ವೈದ್ಧಾಶ್ರಮೆ, ಭಾಷ್‌ ನಗರ, ಮಂಡ್ಯ 

18 ರಾಮನಗರ ಶಾಂತಲಾ ಜಾರಿಟಬಲ್‌ ಟಸ್‌, ದವನ ಸಂಸ್ಥೆ ವತಿಯಿಂದ ವಾರ್ಡ್‌ ಸಂ. 31, ಆರ್ಜ್‌ಕರ ಹಳ್ಳಿ, ಬಿ.ಎಂ. 
ರಸ್ತೆಯಲ್ಲಿ ನಡೆಸುತ್ತಿರುವ ದಾರಿದೀಪ ವೃದ್ಧಾಶ್ರಮ 

[) ಶಿವಮೊಗ್ಗ ಜೀವನ್‌ರಣ ವೃದ್ಧಾಶ್ರಮ, ಅಗರದ ಹಳ್ಳಿ ಭದ್ರಾವತಿ ತಾ॥ ಕವಮೊಗ್ಗೆ ಜಕ್ಷ 

20 ತುಮಕೂರು ಶ್ರೀಸ್ಥಾಮಿ ಸರ್ಷರರ್ಮ ಶರೆಣಾಲಯ `'ಟಸ್ಟ್‌ (ಈ), ಶ್ರೀ ಸಾಮಿ ವೈದ್ಧಾಶ್ರಮ, ಕಣವೇನಹ್‌ ಗೇಟ್‌ ಪಾವಗಡ 
ತಾ॥ "ತುಮಕೂರು ಜಿಲ್ಲೆ 

2] ಕೊಡಗು ಶ್ರೀ ಶಕ್ತಿ ಅಸೋಸಿಯೇಷನ್‌ ಈ), `'ಚರ್ಚ್‌ರಸ್ತೆ ಕಾಡಿಗೆ ಕುಠಾಲನಗರ, ಸಾಮವಾರಪಾಷಿ ತಾಲ್ಲೂಕು, 
ಕೊಡಗು } 

22 ಯಾದಗಿರಿ ಅಕ್ಷತಾ ಮಹಿಳಾ ಮಂಡಳಿ, ಯಾದಗಿರಿ 

23 ಚಾಮರಾಜನಗರ ಜ್ಞಾನಸಿಂಧು ವೃದ್ಧಾಶ್ರಮ, ಜ್ಞಾನಸಿಂಧು ಎಜುಕೇಷನ್‌ ಅಂಡ್‌ ಕಲ್ಲರಲ್‌ ಸೊಸೈಟಿ, ಸಂತೇಮರಹಳ್ಳಿ, 
ಚಾಮರಾಜನಗರ 

24 ದಕ್ಷಣ ಕನ್ನಡೆ ಅಭಯ ಆಶ್ರಯ, (ರ) ಅಸೈಗೋಳಿ, ಕೊಣಾಜಿ, ಮೆಂಗಳೂರು 

25 ಪೈಸೂರು ಜಗದ್ಗುರು ಶ್ರೀ ಶಿವರಾತ್ರಿಕ್ಷರೆ ಮೆಹಾ `ನಿದ್ಯಾಪೀಠ, (ಜೆಎಸ್‌ಎಸ್‌ ನಂ. 975, 3ನ ಮನ್‌ `ಆರವರದ್‌ನಗರ 
ರಾಮಾನುಜ ರಸ್ತೆ, ಮೈಸೂರು-570004 


ಪಾರ: ಉತ್ತರ ಕನ್ನಡ, ಉಡುಪಿ, ದಾವಣಗೆರೆ, ರಾಯಚೂರು ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಆಡಳಿತಾತ್ಮಕ 


ಕಾರಣಗಳಿಂದಾಗಿ ವೃದ್ಧಾಶ್ರಮಗಳು ನಡೆಯುತ್ತಿಲ್ಲ. 


ಅನುಬಂಧ-2 
ರಾಜ್ಯದಲ್ಲಿರುವ ವೃದ್ಧಾಪ್ರಮಗಳ ಮಾಹಿತಿ 


ಜಿಲ್ಲೆಯ ಹೆಸರು 


ಖಾಸಗಿ 
ವೃದ್ಧಾಶ್ರಮಗಳು 


ಠಾಜ್ಯ 
ಸರ್ಕಾರದ 
ಅನುದಾನಿತ 


ವೃದ್ಧಾಶ್ರಮಗಳು 


ಕಂದಾಯ ಉಪ 
ವಿಭಾಗದಲ್ಲಿನ 
ವೃದ್ಧಾಶ್ರಮಗಳು 


ಕೇಂದ್ರ 
ಸರ್ಕಾರದ 
ಅನುದಾನಿತ 
ವೃದ್ಧಾಶ್ರಮಗಳು 


ಷರಾ 


ಉಪ ವಿಭಾಗಗಳ ವಿವರ 


ಸಂಗಕಾಡ್‌ ಗನ 


89. 


2 


3 


ಬೆಂಗಳೊರು ಗ್ರಾ 


0 


1 


ಬೆಳೆಗಾವಿ 


\ 


1 


ಬಳ್ಳಾರಿ 


| a] 


1 


0 
[i 
0 
0 


ಜ್‌ ~ 


ಬೀದರ್‌ 


1 


2 
2 


ಬೀದರ್‌ ಉಪ ವಿಭಾಗ 


ವಿಜಯಪುರ 


! 


ಬಾಗಲಕೋಟಿ 


fl 


ಚತ್ರದಾಗ್ಗ 


‘| 0) J a] wl | Wl 


ಚಿಕ್ಕಮಗಳೂರು 


CO) 


ಈ 


ಚಾಮರಾಜನಗರ 


ಧಾಕವಾಡ 


ದಕ್ಷಿಣ ಕನ್ನಡ 


ದಾವಣಗೆರೆ 


»| ol 


ಕಲಬುರಗಿ 


ಗದಗ 


ಹಾವೇರಿ 


ಹಾಸನ 


Mo) 2) oj) oo odo oe 


ಹಾಸನ ಮತ್ತು ಸಕೆಲೇಶಪುರ`ಉಪ 
ವಿಭಾಗ 


ಕೊಡಗು 


ಕೋಲಾರ 


ಫಾ 


ಮೈಸೂರು 


nj ©] a] 


ಮೈಸೂರು ಮತ್ತು ಹುಣಸೂರು 
ಉಪ ವಿಭಾಗ 


ಮಂಡ್ಯ 


ರಾಯಚೂರು 


ಶಿವಮೊಗ್ಗ 
A 


ಶಿವಮೊಗ್ಗ ಮತ್ತು ಸಾಗರ ಉಪೆ 
ವಿಭಾಗ 


ತುಮಕೂರು 


ತುಮಕೂರು ಉಪ ವಿಭಾಗ 


ನತ್ತಕನ್ನಡ 


" ಉಡುಪಿ 


ರಾಷಾನಗಕ 


ವಾ 
ಚಿಕ್ಕಬಳ್ಳಾಪುರ 


ಯಾದಗಿರಿ 


194 


30 


75 


ರಾಜ್ಯದಲ್ಲಿನ ಒಟ್ಟು 
ವೃದ್ಧಾ ಸ್ಲಶ್ರಮಗಳು 


277 


